ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ. : 2435 
2. ಸದಸ್ಯರ ಹೆಸರು : ಶ್ರೀ.ಎಂ.ಎಲ್‌.ಅನಿಲ್‌ಕುಮಾರ್‌ 
3. ಉತ್ತರಿಸಬೇಕಾದ ದಿನಾಂಕ ' : 22.03.2022 
4. 'ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 
ಸಲ. ಪ್ರಶ್ನೆ % ಉತ್ತರ 
ಅ. | ರಾಜ್ಯದಲ್ಲಿ ಎ.ಪಿ.ಎಂಸಿ. | ರಾಜ್ಯದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಕೃಷಿ ಮಾರುಕಟ್ಟೆಯ | ಧ್ಯೇಯೋದ್ದೇಶಗಳು ಈ ಕೆಳಕಂಡಂತಿದೆ. 
A ರಾಜ್ಯದಲ್ಲಿ ಕ್ರಿಯಾಶೀಲ ಮತ್ತು ಸ್ವಾವಲಂಬಿ ಕೃಷಿ ಮಾರಾಟ 
ವ್ಯವಸ್ಥೆಯನ್ನು ಅಭಿವೃದ್ಧಿಗೊಳಿಸುವುದರ ಮೂಲಕ 
ಕರ್ನಾಟಕದಲ್ಲಿ ವಿಶೇಷವಾಗಿ ರೈತರ ಹಾಗೂ ಎಲ್ಲಾ ಮಾರಾಟ 
ಆಸಕ್ತರ ಪಾಲುದಾರಿಕೆಯ ಸಮಾನತೆಯ, ಸಾಮಾಜಿಕ ಹಾಗೊ 
- ಆರ್ಥಿಕ ಅಭಿವೃದ್ದಿಯನ್ನು ಸಾಧಿಸುವುದು. 

* ಸಾಕಷ್ಟು ಮೂಲಸೌಕರ್ಯ ಮತ್ತು ಸ್ನೇಹಪರ "ವಿದ್ಯುನ್ಮಾನ 
ವ್ಯವಸ್ಥೆಯ ಮೂಲಕ ಪಾಲುದಾರಿಕೆಯ, ಪಾರದರ್ಶಕತೆಯ 

' ಹಾಗೂ ವೈಜ್ಞಾನಿಕ ಕೃಷಿ ಉತ್ಸನ್ನ ಮಾರಾಟಿ ವ್ಯವಸ್ಗೆಯನ್ನು 

|  ಅಭಿವೃದ್ಧಿಗೊಳಿಸುವುದು. 

* ರೈತರು ತಮ್ಮ ಉತ್ಪನ್ನಗಳಿಗೆ ಅತ್ಯುತ್ತಮ ಬೆಲೆ ಪಡೆಯಲು 
ಸಹಕಾರಿಯಾಗುವಂತೆ ತೊಂದರೆ ಮುಕ್ತ ಮಾರಾಟ 
ವ್ಯವಸ್ಥೆಯನ್ನು ರೂಪಿಸುವುದು. 

* ಕಷಿ ಉತ್ಪನ್ನಗಳಿಗೆ ನ್ಯಾಯಯುತವಾದ ತೂಕ, ಸ್ಪರ್ಧಾತ್ಮಕ 
ಬೆಲೆ, ನಿಗಧಿತ ಮಾರುಕಟ್ಟೆ ರಿವಾಜುಗಳು, ಶೀಘ್ರ ಹಣ ಪಾವತಿ 
ವ್ಯವಸ್ಥೆ ಮತ್ತು ವ್ಯಾಜ್ಯ ತೀರ್ಮಾನ ವ್ಯವಸ್ಥೆ ಕಲ್ಪಿಸುವುದು. 

*« ಮಾಹಿತಿ ತಂತ್ರಜ್ಞಾನ ಬಳಕೆ, ರೈತರಿಗೆ ಪರಿಣಾಮಕಾರಿಯಾಗಿ | 
ಮಾರುಕಟ್ಟೆ ಬೆಲೆ, ಮಾಹಿತಿಯ ಪ್ರಸಾರ ಮತ್ತು ಉತ್ತಮ ಬೆಲೆ 
ಪಡೆಯುವುದಕ್ಕಾಗಿ ಸ್ಪರ್ಧೆಯನ್ನು ಹೆಚ್ಚಿಸುವುದರ ಮೂಲಕ 
ದಕ್ಷತೆಯನ್ನು ಹೆಚ್ಚಿಸುವುದು. 

ಆ | ಕೋಲಾರ ಜಿಲ್ಲೆಯ ಬಂದಿದೆ. 
ಎ.ಪಿ.ಎಂ.ಸಿ.ಕೃಷಿ ; 
ಮಾರುಕಟ್ಟೆಯು ಜಿಲ್ಲಾಧಿಕಾರಿ, ಕೋಲಾರ ಜಿಲ್ಲೆ ಕೋಲಾರ, ಇವರ 
ಏಶಿಯಾದಲ್ಲಿಯೇ 2ನೇ | ದಿನಾಂಕ:30.07.2021ರ ಪತ್ರದಲ್ಲಿ ಕಂದಾಯ ಇಲಾಖೆಗೆ "ಅರಣ್ಯ 
ಅತಿ ದೊಡ್ಡ | ಇಲಾಖೆಗೆ ಸೇರಿದ ಕೋಲಾರ ತಾಲ್ಲೂಕು, ವಕ್ಕಲೇರಿ ಹೋಬಳಿ 
ಮಾರುಕಟ್ಟೆಯಾಗಿದ್ದು, ಕಪರಸಿದ್ಧ್ದನಹಳ್ಳಿ ಗ್ರಾಮದ ಸರ್ಮೆೇ ನಂ.08ರಲ್ಲಿ 17 ಎಕರೆ 10 ಗುಂಟೆ 
ಸದರಿ ಮಾರುಕಟ್ಟೆಗೆ | ಮತ್ತು ಮಡೇರಹಳ್ಗಿ ಗ್ರಾಮದ ಸರ್ವೆ ನಂ.35ರಲ್ಲಿ 12 ಎಕರೆ 30 
ಸರಿಯಾದ ಜಾಗವಿಲ್ಲ | ಗುಂಟೆ ಒಟ್ಟು 30 ಎಕರೆ ಜಮೀನನ್ನು ಕೈಷಿ ಮಾರುಕಟ್ಟೆ ಸಮಿತಿಗೆ 
ದಿರುವುದು ಸರ್ಕಾರದ | ವರ್ಗಾಯಿಸಿ ಇದರ ಬದಲಾಗಿ ಕೋಲಾರ ತಾಲ್ಲೂಕು, ಹೋಳೂರು 
ಗಮನಕ್ಕೆ ಬಂದಿದೆಯೇ, |! ಹೋಬಳಿ, ನಾಯಕರಹಳ್ಳಿ ಗ್ರಾಮದ ಸರ್ಮೆ ನಂ.192ರಲ್ಲಿ 18-03 
ಬಂದಿದ್ದಲ್ಲಿ, . ಸರ್ಕಾರವು | ಹೆಕ್ಟೇರ್‌ ಜಮೀನನ್ನು 'ಆರಣ್ಯ ಇಲಾಖೆಗೆ ವರ್ಗಾಯಿಸಲು ಸುತ್ತೋಲೆ 
ಈ ಬಗ್ಗೆ ಯಾವ ಕ್ರಮ "ದಿನಾಂಕ: 08.08.2008ರನ್ವಯ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ 
ಹೈಗೊಂಡಿದೆ ; ಇಲ್ಲದಿರುವುದರಿಂದ ಪ್ರಸ್ತಾಪಿತ ಬದಲಿ ಜಮೀನನ್ನು ಅರಣ್ಯ 
(ಸಂಪೂರ್ಣ ಮಾಹಿತಿ | ಇಲಾಖೆಗೆ ವರ್ಗಾಯಿಸಲು ಮಂಜೂರಾತಿ ಹಾಗೂ ಅನುಮೋದನೆ 
ನೀಡುವುದು) ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ನಂತರದಲ್ಲಿ ಅರಣ್ಯ ಇಲಾಖೆಯಿಂದ ಕೋರಿರುವ ಹೆಚ್ಚುವರಿ 
ಮಾಹಿತಿ/ದಾಖಲೆಗಳನ್ನು ಸಲ್ಲಿಸಲಾಗಿದ್ದು, ಪ್ರಸ್ತುತ ಪ್ರಧಾನ ಮುಖ್ಯ 
ಅರಣ್ಯ ಸಂರಕ್ಷಣಾಧಿಕಾರಿಗಳು (ಸಿ, ಇವರು ಅರಣ್ಯ ಸಂರಕ್ಷಣಾ 


ಕಾಯ್ತ್ದೆ 1980 ರಂತ್ರೆ ಕೇಂದ್ರ ಸರ್ಕಾರದ ಪೂರ್ವ ಮಂಜೂರಾತಿಗಾಗಿ: 


ey 


po 


ಪ್ರಸ್ತಾವನೆಯನ್ನು ಶಿಫಾರಸ್ಸು ಮಾಡುವಂತೆ ಅರಣ್ಯ, ಪರಿಸರ 
ಮತ್ತು ಜೀವಿಶಾಸ್ತ್ರ ಇಲಾಖೆಗೆ ದಿನಾಂಕ:10/15.02.2022ರಂದು 
ಪ್ರಸ್ತಾವನೆ ಸಲ್ಲಿಸಿದದ್ದು, ಕೇಂದ್ರ ಸರ್ಕಾರದೊಂದಿಗೆ ಸಂವಹಿಸಿ 
ಅನುಮೋದನೆ ಪಡೆಯುವ ಬಗ್ಗೆ ಪರಿಶೀಲನೆಯಲ್ಲಿದೆ. 


ಇಲಾಖೆಯಿಂದ 
ನೀಡುವ 


ಸಹಕಾರ 
ರೈತರಿಗೆ | 
ಯೋಜನೆಗಳಾವುವು 


(ಸಂಪೂರ್ಣ ಮಾಹಿತಿ 


_ ಜ್‌) 

ಸಹಕಾರ ಇಲಾಖೆಯಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಯೋಜನೆಗಳು:- 

1.ದೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆ: 
ಕರ್ನಾಟಿಕ ರಾಜ್ಯ ಕೃಷಿ ಮಾರಾಟ" ಮಂಡಳಿ ವತಿಯಿಂದ ರೈತ 


ನ 


ನೀಡುವುದು) 


J: 


4. ಮಧ್ಯಮಾವಧಿ/ ದೀರ್ಪಾವ 


- ಅಂಗವಿಕಲತೆ ಹೊಂದಿದಲ್ಲಿ ರೂ.10,000/- ದಿಂದ 
 ರೂ.100000೪/- ರವರೆಗೆ ಪರಿಹಾರ ಮೊತ್ತ ನೇಡಲು 
ಅವಕಾಶವಿರುತ್ತದೆ. 


“ಹರಜೀವಿವಿ 
ಅನುಷ್ಮಾನಗೊಳಿಸಲಾಗಿದೆ. ರೈತ/ರೈತ ಕುಟುಂಬದವರು ಕೃಷಿ 
ಚಟುವಟಿಕೆಗಳಲ್ಲಿ ಹಾಗೂ ಕೃಷಿ ಉತ್ಸನ್ನ ಮಾರಾಟ 
ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಅಪಘಾತ ಸಂಭವಿಸಿ ಸಾವು | 
ಅಥವಾ ಅಂಗವಿಕಲತೆ ಉಂಟಾದಲ್ಲಿ ಅಂತಹವರ ಕುಟುಂಬಕ್ಕೆ 
ಈ ಯೋಜನೆಯಲ್ಲಿ ಪರಿಹಾರ ಮೊತ್ತ ನೀಡಲಾಗುವುದು. ಈ 
ಯೋಜನೆಯಡಿ ರೈತರು ಆಕಸ್ಮಿಕವಾಗಿ ಮರಣ ಅಥವಾ ಶಾಶ್ವತ | 


ಈ ಯೋಜನೆಯ ಪ್ರಾರಂಭದಿಂದ ಈವರೆಗೆ 1996-97 ರಿಂದ 
ಫೆಬವರಿ 2022ರವರೆಗೆ) 10490 ಫಲಾನುಭವಿ ರೈತರುಗಳಿಗೆ ರೂ. ! 


41,46,28,164/- ಮೊತ್ತವನ್ನು ಪರಿಹಾರ ಧನವಾಗಿ ರೈತ; 

ಕುಟುಂಬಗಳಿಗೆ ವಿತರಿಸಲಾಗಿದೆ. \ 
2ಕಬಿಷ್ಠ ಬೆಂಬಲ ಬೆಲೆ ಯೋಜನೆ: 

ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಬೆಲೆಗಳು | 

ಮಾರುಕಟ್ಟೆಗಳಲ್ಲಿ ಕುಸಿತವಾದಾಗ ರೈತರು ಒತ್ತಡದ 


ಪರಿಸ್ಥಿತಿಯಲ್ಲಿ ಮಾರಾಟ ಮಾಡುವುದನ್ನು ತಪ್ಪಿಸಲು ಚೆ೦ಬಲ 

ಬೆಲೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 

1999 ರಿಂದ 2021-22ರವರೆಗೆ ಕನಿಷ್ಟ ಬೆಂಬಲಬೆಲೆ 

ಯೋಜನೆಯಡಿ 28,35,637 ಫಲಾನುಭವಿ ರೈತರಿಂದ ಸುಮಾರು | 

8,60,52,952 ಕ್ವಿಂಟಾಲ್‌ ಪ್ರಮಾಣದ ವಿವಿಧ ಕೃಷಿ ಮತ್ತು! 

ತೋಟಗಾರಿಕಾ ಉತ್ಪನ್ನಗಳನ್ನು ಖರೀದಿಸಲಾಗಿರುತ್ತದೆ. | 
3. ಅಲ್ಪಾವಧಿ ಬೆಳೆ ಸಾಲ ಹಾಗೂ ಹೈಮುಗಾರಿಕೆ ಉದ್ದೇಶಕ್ಕಾಗಿ | 
ಕೆಸಿಸಿಸಾಲ:- 

ರೂ. 3.00 ಲಕ್ಷಗಳವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಅಲ್ಬಾವಧಿ ಬೆಳೆ 

ಸಾಲ ಮತ್ತು ಪಶುಸಂಗೋಪನೆ/ಮೀನುಗಾರಿಕೆ ಉದ್ದೇಶಗಳಿಗೆ 


ದುಡಿಯುವ ಬಂಡವಾಳವಾಗಿ ರೂ.20೦ ಲಕ್ಷಗಳವರೆಗೆ ಶೂನ್ಯ 
ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ. | 


ಷಹಿಸಾಲ.- 


ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಂದರೆ, ಜಿಲ್ಲಾ ಕೇಂದ್ರ 
ಸಹಕಾರ ಬ್ಯಾಂಕುಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳು, ಟಿಬೇಟಿಯನ್‌ ಸಹಕಾರ ಸಂಸ್ಥೆಗಳು ಲ್ಯಾಂಪ್ಸ್‌ 
ಸಹಕಾರ ಸಂಘಗಳು, ಪಿಕಾರ್ಡ್‌ ಬ್ಯಾಂಕ್‌ಗಳು ಮೂಲಕ ಶೇ. 3ರ! 
ಬಡ್ಡಿ ದರ ಅನ್ಪ್ವಯಖವಾಗುವಂತೆ ಗರಿಷ್ಟ ರೂ.10.00 ಲಕ್ಷಗಳವರೆಗೆ 
ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ. 


ಅಪಘಾತ ಬಿಮಾ -——ಯೋಜನೆ 


3- 


ಕೃಷಿ ಅಡಮಾನ ಸಾಲಗಳ ಮೇಲಿನ ಬಡಿ ಸಹಾಯಧನ-- 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಪ್ರಾಥಮಿಕ 
ಕೃಷಿ ಮಾರುಕಟ್ಟೆ ಸಹಕಾರ ಸಂಘಗಳು ರೈತರು ಬೆಳೆದ ಕೃಷಿ 
ಉತ್ಪನ್ನಗಳನ್ನು ಗೋದಾಮುಗಳಲ್ಲಿ ಶೇಖರಣೆ ಮಾಡಿ ದಾಸ್ತಾನು 
ಮೌಲ್ಯದ ಗರಿಷ್ಠ ಶೇ.60 ಅಥವಾ ರೂ.2.00 ಲಕ್ಷಗಳವರೆಗೆ ಸಾಲ 
ವಿತರಿಸುವುದು. ಸಹಕಾರ ಸಂಘಗಳು ಗರಿಷ್ಠ ಶೇ.11 ರ ಬಡ್ಡಿ 
ದರದಲ್ಲಿ ಬಡ್ಡಿ ಆಕರಣೆ ಮಾಡಿ ಸಾಲವನ್ನು ವಿತರಿಸತಕ್ಕದ್ದು. 
ಇದಕೆ ಸರ್ಕಾರದರಿಂದ ಶೇ4 ಬಡ್ಡಿ ಸಹಾಯಧನ 
ನೀಡಲಾಗುವುದು. ರೈತರಿಂದ ಶೇ.7 ಬಡ್ಡಿ ದರ ಪಡೆಯವುದು. 


6. ತೃಷಿಉತ್ಪ್ಸನ್ನಗಳ ಸಂ ಶುಲ್ಕದಲ್ಲಿ ವಿ 


ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ತಾಲ್ಲೂಕು 
ಕೃಷಿ ಮಾರುಕಟ್ಟೆ ಸಹಕಾರ ಸಂಘೆಗಳು ರೈತರು ಬೆಳೆದ ಕೃಷಿ 
ಉತ್ಪನ್ನಗಳನ್ನು ಗೋದಾಮುಗಳಲ್ಲಿ ಸಂಗ್ರಹಿಸಿಡಲು ರೈತರು 
ಪಾವತಿಸುವ ಸಂಗ್ರಹಣಾ ಶುಲ್ಕದಲ್ಲಿ ಶೇ. 25% ರಷ್ಟು ಹಾಗೂ 
ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇ.50% 
ರಷ್ಟು ಸಹಾಯಧನ ಒದಗಿಸಲಾಗುವುದು. 

7. ಸ ಯ ಸಂಘಗ pe 


ಡಿಸಿಸಿ ಬ್ಯಾಂಕುಗಳು ತಮ್ಮ ಶಾಖೆಗಳ ಮೂಲಕ “ರೂ.5.00 
ಲಕ್ಷದವರೆಗಿನ ಸಾಲಗಳನ್ನು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ 
ವಿವೃಳ ಶೂನ್ಯ ಬಡ್ಡಿದರದಲ್ಲಿ ಮತ್ತು ಪುರುಷ ಸ್ವಸಹಾಯ 
ಗುಂಪುಗಳಿಗೆ ನಿವ್ಮಳ ಶೇ4 ರ ಬಡ್ಡಿ ದರ ಅನ್ನಯವಾಗುವಂತೆ 
ಸಾಲ ವಿತರಿಸಲಾಗುತ್ತಿದೆ. 


ಮಂಜೂರಾತಿ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳಲ್ಲಿ ಬಡತನ ರೇಖೆಗಿಂತ ಕೆಳಗಿರುವರರನ್ನು ಸದಸ್ಯರನ್ನಾಗಿ 
ನೊಂದಾಯಿಸಲು ಸಹಾಯಧನ:- 
ಪರಿಶಿಷ್ಠ ಜಾತಿ / ಪರಿಶಿಷ್ಟ ಪಂಗಡ ದವರಿಗೆ ರೂ 1000/- 
ಹಿಂದುಳಿದ ವರ್ಗ 1 ಅಲ್ಪಸಂಖ್ಯಾತ ವರ್ಗ/ ಮಹಿಳೆಯರು / 
ವಿಕಲಚೇತನರು /ಮಹಿಳೆಯರು / ಬಿ.ಪಿ.ಎಲ್‌.ದಾರರಿಗೆ ರೂ. 
500/- ಗಳು. ಅಥವಾ ಸಂಘದ ಒಂದು ಷೇರಿನ ಮೌಲ್ಯ 
ಪರಿಗಣಿಸಲಾಗುವುದು. 
9. ೦ಪ್ಸ್‌ ೦ಫಗಳಿಗೆ ಾರುಕಟ್ಟೆ. ತ 
ನನೆಗೆ ಸಂಬಂಧಿಸಿ ಮದಾನ ರು 
ಮಾಡುವ ಯೋಜನೆ:- 


ಲ್ಯಾಂಪ್ಸ್‌ ಸಹಕಾರ ಸಂಘಗಳಿಗೆ ಗೋದಾಮು, ಮಾರಾಟ ಮಳಿಗೆ 
ಹಾಗೂ ಸಂಸ್ಕರಣ ಘಟಕಗಳಿಗೆ ಸರ್ಕಾರದಿಂದ ಅನುದಾನ 
ನೀಡಲಾಗುತ್ತದೆ. 


—— 


ಕೆಲವು ಯೋಜನೆ 

ಯಡಿಯಲ್ಲಿ ನೀಡುವ 
ಮೊತ್ತವು ಕಡಿಮೆಯಾಗಿದ್ದು, 
ಕೆಲ ಯೋಜನೆಗಳ ಮೊತ್ತ 
ಹೆಚ್ಚಿಸಲು ಸರ್ಕಾರ ಯಾವ 
ಕ್ರಮ ಕೈಗೊಂಡಿದೆ. 
ಇಲ್ಲವಾದಲ್ಲಿ ಈ ಪ್ರಸ್ತಾವನೆ 
ಯಾವ ಹಂತದಲ್ಲಿದೆ? 
ಮಾಹಿತಿ 


ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆಯಡಿ ಮರಣ 


ಹೊಂದಿದ ಫಲಾಮಭವಿಗೆ ರೂ.75000/- ರಿಂದ ರೂ.1,00,000/- ಗೆಳ | 
ಕ್ರಮ | 


ಮರಣ ಪರಿಹಾರ ಮೊತ್ತವನ್ನು ಹೆಚ್ಚಿಸಲು 


ಕೈಗೊಳ್ಳಲಾಗುತ್ತಿದೆ. 


"ಈ ಹಿಂದೆ ಜಾರಿಯಲ್ಲಿದ್ದ, ಬೆಳೆ.ಸಾಲ ಮನ್ನಾ ಯೋಜನೆಯಲ್ಲಿ | 


ವೀಡಿರುವ : ಮೊತ್ತವು ಕಡಿಮೆಯಾಗಿದ್ದು, ರೂ.361.67 ಕೋಟಿ 
ಹೆಚ್ಚುವರಿ ಅನುದಾನ ಒದಗಿಸುವಂತೆ ಹಾಗೂ ಬೆಳೆ ಸಾಲಕ್ಕಾಗಿ 
ಬಡ್ಡಿ _ ಸಹಾಯಧನ ಯೋಜನೆಯಲ್ಲಿ ನೀಡಿರುವ ಮೊತ್ತವು 


(ಪೂರ್ಣ 


ಒದಗಿಸುವುದು) 


| ಕಡಿಮೆಯಾಗಿದ್ದು, ರೂ.378.07 ಕೋಟಿಗಳ ಹೆಚ್ಚುವರಿ ಅಸುದಾನ | 


ಸಂಖ್ಯೆ: ಸಿಒ 86 ಎಲಆರ್‌ಇ 2022 


ಒದಗಿಸುವ ಪ್ರಸ್ತಾವನೆಯು ಪರಿಶೀಲನೆಯಲಿರುತ್ತದೆ. 


“CA <\oidn. 


(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


